ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 
ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು 


: ಶ್ರೀ ಕೆ.ಸಿ ಕೊಂಡಯ್ಯ ಮತ್ತು 
ಶ್ರೀ ಆರ್‌. ಧರ್ಮಸೇನ್‌ 

: 1066+1113 

: 29.09.2020 


lel 


ಚ 


ಪ್‌ 


ಉತ್ತರ 


ಡಿ.ಸಿ.ಸಿ 
ಸಹಕಾರ 
ನಡೆದಿರುವ 
ಹಗರಣಗಳ 


ರಾಜ್ಯದ ವಿವಿಧ 
ಬ್ಯಾಂಕ್‌ಗಳು ಮತ್ತು 
ಬ್ಯಾಂಕ್‌ಗಳಲ್ಲಿ: 
ಹಣಕಾಸಿನ . 
ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, ಆ 
ಬ್ಯಾಂಕುಗಳು ಯಾವುವು: (ಕಳೆದ 2 
ವರ್ಷಗಳ ಬ್ಯಾಂಕ್‌ ಮಾಹಿತಿ 
ನೀಡುವುದು) 


ರಾಜ್ಯದಲ್ಲಿ ಸಹಕಾರ ' ಸಂಘಗಳ ಕಾಯ್ದೆಯಡಿ `ನೋಂದಣಿಗೊಂಡು 
ಕಾರ್ಯನಿರ್ವಹಿಸುತ್ತಿರುವ 02 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು 01 
ಪಟ್ಟಣ ಸಹಕಾರ ಬ್ಯಾಂಕುಗಳಲ್ಲಿ "ಕಳೆದ 2 ವರ್ಷಗಳಲ್ಲಿ" ಹಣಕಾಸಿನ 
ಹಗರಣವಾಗಿರುವುದು ಸಂ ಬಂದಿದ್ದು, ಅವುಗಳ ವಿವರ ಕೆಳಕಂಡಂತಿದೆ. 

1. ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, ಶಿವಮೊಗ್ಗ 

2, ಮೈಸೂರು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 

ಚಾಮರಾಜನಗರ 
3. ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್‌ ನಿ, ಬೆಂಗಳೂರು 


ಈ ಬ್ಯಾಂಕುಗಳಲ್ಲಿ ಎಷ್ಟು ಜನ 
ಫಿಕ್ನಡ್‌ ಡೆಪಾಸಿಟ್‌ ಮಾಡಿದ್ದು, 
ಮದುವೆ ಮುಂತಾದ 
ಸಮಾರಂಭಗಳಿಗೆ ಹಣ ವಾಪಸ್‌ 
ಪಡೆಯಲು ಸಾಧ್ಯವಾಗದೆ 
ಪ್ರತಿಭಟನೆಗಳನ್ನು 


ಗ್ರಾಹಕರ ಹಿತರಕ್ಷಣೆಗೆ ಸರ್ಕಾರ 


| ಯಾವ ಕ್ರಮ ಕೈಗೊಂಡಿದೆ: 


ಮಾಡುತ್ತಿದ್ದು 


ಈ ಬ್ಯಾಂಕುಗಳ ಪೈಕ ಶ್ರೀ ಗುರು ರಾಘವೇಂದ್ರ ಸೆಹೆಕಾರ ಬ್ಯಾಂಕಿನಲ್ಲಿ ವಿವಿಧ' 
ಠೇವಣಿಗಳಲ್ಲಿ ಒಟ್ಟು 40661 ಜನ ರೂ.231036 ಕೋಟಿ ಠೇವಣಿ 
ಇರಿಸಿದ್ದು, ಬ್ಯಾಂಕಿನಲ್ಲಿ ಹಣಕಾಸಿನ ಹಗರಣವಾಗಿರುವುದರಿಂದ 
ಸಾರ್ವಜನಿಕರ ಅಗತ್ಯತೆಗನುಗುಣವಾಗಿ ಠೇವಣಿಗಳನ್ನು ಹಿಂತಿರುಗಿಸಲು 
ಸಾಧ್ಯವಾಗದೇ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿರುತ್ತದೆ. ಅವರುಗಳು 
ಹಣವನ್ನು . ಕಾನೂನು ಚೌಕಟ್ಟಿನಲ್ಲಿ ಮರುಪಾವತಿಸಲು , ಕ್ರಮ 
ಕೈಗೊಳ್ಳಲಾಗುತ್ತಿದೆ. 2 


ಅಕ್ರಮಗಳನ್ನು ನಡೆಸಿರುವ ಸಹಕಾರಿ 


ಬ್ಯಾಂಕುಗಳ ಮೇಲೆ ಯಾವ 
ರೀತಿಯ ಕ್ರಮಗಳನ್ನು ಸರ್ಕಾರ 
ಕೈಗೊಂಡಿದೆ? 


ತಕಮಗಳನ್ನು ನಡಸರುವ ಸಹಕಾರ ಬ್ಯಾರನ್‌ ಮತ ರಡ] 


ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1. ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, ಶಿವಮೊಗ್ಗ; 
ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ, ಶಿವಮೊಗ್ಗ ಈ 
ಬ್ಯಾಂಕಿನ ' ನಗರ ಶಾಖೆಯಲ್ಲಿ ಚಿನ್ನಾಭರಣ ಸಾಲ ನೀಡಿಕೆಯಲ್ಲಿ 
ಅವೃವಹಾರವಾಗಿದ್ದು, ಈ ಸಂಬಂಧಿಸಿದಂತೆ ಸಹಕಾರ ಸಂಘಗಳ 
ಕಾಯ್ದೆ 19559 ರ ಕಲಂ 65 ರಡಿ ಶಾಸನಬದ್ಧ ಪರಿವೀಕ್ಷಣೆ ನಡೆಸಿ 
ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕಲಂ 68 ರ ನಿರ್ದೇಶನ 
ನೀಡಲಾಗಿದೆ ಮತ್ತು ನಷ್ಟ ವಸೂಲಾತಿಗಾಗಿ ಕಲಂ 70 ರಡಿ ದಾವೆಗಳು 
ದಾಖಲಾಗಿದ್ದು ಬ್ಯಾಂಕಿಗೆ ಆಗಿರುವ ನಷ್ಟವನ್ನು ವಸೂಲಾತಿಗೆ ಅಮಲ್ಲಾರಿ 


ಪ್ರಕರಣ ಜಾರಿಯಳ್ಲಿರುತದೆ. ಬ್ಯಾಂಕಿನ ಅಧ್ಯಕ್ಷರನ್ನು ದಿನಾಂಕ _25- 08- L_ 


2014 - ರಂದು ಅನರ್ಹತೆಗೊಳಿಸಲಾಗಿದೆ. ಹಾಗೂ 07 ಜನ 
ನಿರ್ದೇಶಕರನ್ನು ಕಲಂ 29-ಸಿ ರಡಿ ಅನರ್ಹತೆಗೊಳಿಸಲಾಗಿದ್ದು, ಈ 
ಆದೇಶಕ್ಕೆ ಗೌರವ ಉಚ್ಛ ನ್ಯಾಯಾಲಯವು" .ರಿಟ್‌ ಅರ್ಜಿ ಸಂಖ್ಯೆ 
63355-63359/2016 ರಲ್ಲಿ ದಿನಾ೦ಕ;14-02-2016 ರಂದು 
ತಡೆಯಾಜ್ಞೆ ಹೊರಡಿಸಿರುತ್ತದೆ ಹಾಗೂ ರಿಟ್‌ ಅರ್ಜಿ ಪ್ರಕರಣ ಸಂಖ್ಯೆ 
21342/2017 ರಲ್ಲಿ ನಿರ್ದೇಶಕರಾದ ಶ್ರೀ ಶ್ರೀಪಾದರಾವ್‌ ರವರ 
ಅನರ್ಹತಾ ಪ್ರಕರಣಕ್ಕೂ ಸಹ ತಡೆಯಾಜ್ಞೆ ಇರುತ್ತದೆ. ಮುಂದುವರೆದು 
ಕಲಂ 68 ರ ನಿರ್ದೇಶನ ಪಾಲನೆ ಮಾಡದ ಬ್ಯಾಂಕಿನ ಅಧ್ಯಕ್ಷರನ್ನು 


GUC 066 + m3) 


1 


ಕಲಂ 2ರ dಡಿ ದಿನಾಂಕ 14-07-2020 ರಂದು 
ಅನರ್ಹತೆಗೊಳಿಸಿದ್ದು ಈ ಪ್ರಕರಣವು. ರಿಟ್‌ ಅರ್ಜಿ ಸಂಖ್ಯೆ 
8891/2020 ರಲ್ಲಿ ಪ್ರಶ್ನಿತವಾಗಿದ್ದು ಪ್ರಕರಣವನ್ನು ಮರುವಿಚಾರಣೆ 


ಮಾಡುವಂತೆ ದಿನಾಂಕ 14-08- “2020 ರಂದು ಗೌರವ ಉಚ್ಛ 
ನ್ಯಾಯಾಲಯವು ಆದೇಶಿಸಿದ್ದು, ಮರುವಿಚಾರಣೆಯನ್ನು ಗೌರವ ಉಚ್ಛ 
- ನ್ಯಾಯಾಲಯದ ಆದೇಶದ "ಮೇರೆಗೆ 'ಶ್ರೀ ಇಲ್ಯಾಸ್‌ಉಲ್ಲಾ ಷರೀಫ್‌, 


ಸಪಕರ ಸಂಘಗಳ ಜಂಟಿ ನಿಬಂಧಕರು ಹಾಗೂ ವ್ಯವಸ್ಥಾಪಕ 
ನಿರ್ದೇಶಕರು, ಜಿಲ್ಲಾ ಸಹಕಾರ ಬ್ಯಾಂಕ್‌ ನಿ, ಚಿತ್ರದುರ್ಗ ರಪರು 
ವಿಚಾರಣೆ ನಡೆಸುತ್ತಿದ್ದಾರೆ ಹಾಗೂ ಸದರಿ ಬ್ಯಾಂಕಿನ ವಿರುದ್ಧ 03 
ಖಾಸಗಿ ಸಕ್ಕರೆ ಕಾರ್ಬಾನೆಗಳಿಗೆ ಕಾನೂನು “ಬಾಹಿರವಾಗಿ ಸಾಲ 


ನೀಡಿರುವ pe ಹಾಗೂ ಇನ್ನಿತರೆ ಆರೋಪಗಳ ಮೇಲೆ 


ಪರಿಶೀಲನೆ ಮಾಡಲು ಕಲಂ 65. ರಡ ಪರಿವೀಕ್ಷಣೆಗೆ ಆದೇಶ 
ಮಾಡಲಾಗಿದೆ. ಪ್ರಸ್ತುತ ಪರಿವೀಕ್ಷಣೆ ಪ್ರಗತಿಯಲ್ಲಿದೆ. 


. ಮೈಸೂರು ಚಾಮರಾಜನಗರ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 


ಮೈಸೂರು: 

ಮೈಸೂರು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
ಮೈಸೂರು ಇದರಲ್ಲಿ ರೈತರಿಗೆ ಸಾಲ ಹಂಚಿಕೆಯಲ್ಲಿ ಅವ್ಯವಹಾರ 
ನಡೆದಿರುವ ಸಂಬಂಧ ಸ ಸಹಕಾರ ಸಂಘಗಳ ಕಾಯ್ದೆ 1959 ರ 


ಕಲಂ 64 ರಡಿ ವಿಚಾರಣೆ ನಡೆಸಿ ವಿಚಾರಣಾ ವರದಿ ಆಧಾರದ ಮೇಲೆ' 


ಕಾಯ್ದೆ ಕಲಂ 68 ರ ಆದೇಶ ಹೊರಡಿಸಿ ಕ್ರಮ ಕೈಗೊಳ್ಳಲು 
ಸೂಚನೆಗಳನ್ನು ನೀಡಲಾಗಿರುತ್ತದೆ. 


. ಶ್ರೀ ಗುರುರಾಘವೇಂದ್ರ ಪಟ್ಟಣ ಸಹಕಾರ ಬ್ಯಾಂಕ್‌ ನಿ. ಬೆಂಗಳೂರು: 


ಈ ಬ್ಯಾಂಕಿನ ನಿರ್ದೇಶಕರುಗಳು ಸ್ವಂತ ಹಿತಾಸಕ್ತಿಯಿಂದ ಬ್ಯಾಂಕಿನ 


ಹಣವನ್ನು ಬೇರೆ ಬೇರೆ ಮೂಲಗಳಲ್ಲಿ ತೊಡಗಿಸಿ ಬ್ಯಾಂಕಿಗೆ ನಷ್ಕವನ್ನು 


ಅನುಭವಿಸಲು ಕಾರಣರಾಗಿರುತ್ತಾರೆ. 
ಅ) ಭಾರತೀಯ ರಿಸರ್ವ್‌ ಬ್ಯಾಂಕಿನ ಸಲಹೆ ಮೇರೆಗೆ ದಿನಾಂಕ 18- 


' 05-2020 ರಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಪ್ರಕರಣ 

30(6)ರಡಿಯಲ್ಲಿ ಆಡಳಿತಾಧಿಕಾರಿಯನ್ನು ಒಂದು ವರ್ಷದ ಅವಧಿಗೆ 

ನೇಮಿಸಲಾಗಿದೆ. . ಆಡಳಿತಾಧಿಕಾರಿಗಳು ಪ್ರಭಾರ ವಹಿಸಿಕೊಂಡು ಬ್ಯಾಂಕಿನ 

ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದಾರೆ. 

ಆ) ಕರ್ನಾಟಕ ಸಹಕಾರ ಸರಘಗಳ ಅಧಿನಿಯಮ 1959 ರ ಪ್ರಕರಣ 
64 ರ ವಿಚಾರಣೆಗೆ ಆದೇಶಿಸಲಾಗಿದೆ. 

ಇ) 2014. ರಿಂದ .2019 ರವರೆಗಿನ ಸಾಲುಗಳ ಮರು ಲೆಕ್ಕ 
ಪರಿಶೋಧನೆಗೆ ಆದೇಶಿಸಲಾಗಿದೆ. 

ಈ) ಜಾರಿ ನಿರ್ದೇಶನಾಲಯದಿಂದ ತನಿಖೆ ನಡೆಯುತ್ತಿದೆ 

ಉ) ಸಿ.ಐ.ಡಿ ತನಿಖೆ ನಡೆಯುತ್ತಿದೆ. 


- ದಾಖಲಿಸಲಾಗಿದೆ. 


ಊ) ಸಂಬಂಧಿಸಿದವರ ವಿರುದ್ಧ ಕೆಮಿನಲ್‌ ಮೊಕದ್ದಮೆ | 


ಸಂಖ್ಯೆ ಸರ ಸನದಿ 2020 


ಮಂ. Aim 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


